Kerala Gazette No. 33 dated 15th August 2017 . 
PART I 


Section iji 


सत्यमेव जयते 


) ) 


OS 


9 (fಹಿತ 


MENT OF 


KERALA 


M 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಸಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 2368/ ಲೆಗ್ , ಸಿ2 /2015 /ಕಾನೂನು. 


2016 ಮಾರ್ಚ್, 30, 
ತಿರುವನಂತಪುರಂ, 

1191 , ಜೂನ 17 / 
1938, ಚೈತ್ರ 10. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2016 ಮಾರ್ಚ್ 8ನೇ ದಿನಾಂಕದಂದು ರಾಷ್ಟ್ರಪತಿಯವರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಡಿ . ಸಾಜು , 
ಕಾನೂನು ಖಾತೆ ವಿಶೇಷ ಕಾರ್ಯದರ್ಶಿ. 


G , 26/2016/ GPC. 


45 


2016ರ 11ನೇ ಅಧಿನಿಯಮ 
2015ರ ಮಜೂರಿ ಸಂದಾಯ (ಕೇರಳ ತಿದ್ದುಪಡಿ) ಅಧಿನಿಯಮ 
1936ರ ಮಜೂರಿ ಸಂದಾಯ ಅಧಿನಿಯಮವನ್ನು ಕೇರಳ ರಾಜ್ಯಕ್ಕೆ ಅನ್ವಯವಾಗುವಂತೆ 
ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 
ಅಧಿನಿಯಮ 


ಪೀಠಿಕೆ - 1936ರ ಮಜೂರಿ ಸಂದಾಯ ಅಧಿನಿಯಮವನ್ನು ಕೇರಳ ರಾಜ್ಯಕ್ಕೆ 
ಅನ್ವಯವಾಗುವಂತೆ ಇನ್ನು ಮುಂದಿನ ಉದ್ದೇಶಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು 
ಯುಕ್ತವಾಗಿರುವುದರಿಂದಲೂ 

ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು. 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1 ) ಈ ಅಧಿನಿಯಮವನ್ನು 2015ರ 
ಮಜೂರಿ ಸಂದಾಯ (ಕೇರಳ ತಿದ್ದುಪಡಿ ) ಅಧಿನಿಯಮ ಎಂದು ಕರೆಯಬಹುದು. 

( 2) ಇದಕ್ಕೆ ಕೇರಳ ರಾಜ್ಯ ಸಂಪೂರ್ಣ ವ್ಯಾಪ್ತಿ ಇರುವುದು. 

(3) ಇದು 2015 ಅಕ್ಟೋಬರ್ 3ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. ವಿಭಾಗ 6ರ ತಿದ್ದುಪಡಿ. - 1936ರ ಮಜೂರಿ ಸಂದಾಯ ಅಧಿನಿಯಮ ( 1936ರ 
4ನೇ ಕೇಂದ್ರ ಅಧಿನಿಯಮದ 6ನೇ ವಿಭಾಗದಲ್ಲಿ, ಅಸ್ತಿತ್ವದಲ್ಲಿರುವ ಷರತ್ತಿನ ನಂತರ ಈ 
ಕೆಳಗಿನ ಷರತ್ತನ್ನು ಸೇರಿಸತಕ್ಕದ್ದು. 

“ಮತ್ತೂ ಅಲ್ಲದೆ, ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ರಾಜ್ಯ ಸರಕಾರಕ್ಕೆ , 
ಗಜೆಟ್ ಅಧಿಸೂಚನೆ ಮುಖಾಂತರ ಕೆಲಸಕ್ಕೆ ನೇಮಿಸಲ್ಪಟ್ಟ ವ್ಯಕ್ತಿಯಿಂದ ಯಾವುದೇ ಅಧಿಕೃತ 
ಪತ್ರವನ್ನು ಪಡೆದುಕೊಳ್ಳದೇ , ಯಾವುವೆಲ್ಲಾ ಕೈಗಾರಿಕಾ ಅಥವಾ ಇತರ ಸಂಸ್ಥೆಗಳ 
ಯಜಮಾನರುಗಳು ಅಲ್ಲಿ ಕೆಲಸಕ್ಕಾಗಿ ನೇಮಿಸಲ್ಪಟ್ಟ ವ್ಯಕ್ತಿಗೆ , ಮಜೂರಿಯನ್ನು ಚೆಕ್ ಮುಖೇನ 
ಅಥವಾ ಅವನ ಬ್ಯಾಂಕ್ ಖಾತೆಯಲ್ಲಿ ಜಮೆ ಮಾಡಿಕೊಂಡು, ಮಜೂರಿ ಕೊಡಬೇಕೆಂದು 
ಪ್ರತ್ಯೇಕವಾಗಿ ನಿರ್ದಿಷ್ಟಪಡಿಸಬಹುದಾಗಿದೆ. 

46 


3. ರದ್ಧತಿ ಮತ್ತು ರಕ್ಷಣೆ (1) 2015ರ ಮಜೂರಿ ಸಂದಾಯ (ಕೇರಳ ತಿದ್ದುಪಡಿ) 
ಅಧ್ಯಾದೇಶ (2015ರ 17) ವು ಈ ಮೂಲಕ ರದ್ದುಗೊಂಡಿರುವುದು. 


(2) ಅಂತಹ ರದ್ದತಿಯಲ್ಲಿ ಏನೇ ಒಳಗೊಂಡಿದ್ದರೂ ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಿದ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಕೈಗೊಂಡ ಯಾವುದೇ 
ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಿದ ಪ್ರಧಾನ ಅಧಿನಿಯಮದ ಪ್ರಕಾರ 
ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು. 


47 


